ಕರ್ನಾಟಿಕ ವಿಧಾನ ಪರಿಷತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಕೆ. ಹರೀಶ್‌ ಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಚುಕ್ಕ ಗುರುತಿಲ್ಲದ ಪುಶ್ನೆ ಸಂಖ್ಯೆ : 


180 


ಉತ್ತರಿಸಬೇಕಾದ ದಿನಾಂಕ 


16.02.2022 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಪ್ರಶ್ನೆ 


ಉತ್ತರ 


ರಾಜೀವ್‌ ಗಾಂಧಿ ವಸತಿ ನಿಗಮದ 
ಮೂಲಕ ಜಾರಿಯಾಗುವ ವಸತಿ 
ಯೋಜನೆಗಳ. 
ವಾರ್ಷಿಕ ಆದಾಯ ರೂ.32000/- 
ಮತ್ತು ಬಿ.ಪಿ.ಎಲ್‌ ಪಡಿತರ ಚೀಟಿ 
ಹೊಂದಿರಬೇಕೆಂದು ಷರತ್ತು 
ವಿಧಿಸಲಾಗಿದೆಯೇ( 


ಫಲಾನುಭವಿಗಳ | 


ಹೌದು. 


ರಾಜ್ಯ." ಪುರಸ್ಕೃತ ಯೋಜನೆಗಳಡಿ ಗ್ರಾಮೀಣ 
ಪ್ರದೇಶದಲ್ಲಿ: ಅನುಷ್ಠಾನಗೊಳಿಸುತ್ತಿರುವ ವಿವಿಧ ವಸತಿ 
ಯೋಜನೆಯಡಿ ವಾರ್ಷಿಕ ರೂ.32,000/-ಗಳ 
ಆದಾಯದ ಮಿತಿ ಮತ್ತು ಬಿ.ಪಿ.ಎಲ್‌ ಪಡಿತರ ಚೀಟಿ 


ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. 


ರೂ ಲಕ ಗರಿಷ್ಠ ಆದಾಯ 
ಹೊಂದಿರುವವರಿಗೆ ಬಿ.ಪಿ.ಎಲ್‌ 
ಪಡಿತರ ಚೀಟಿ ನೀಡಲಾಗುತ್ತಿದ್ದು, 


ಗ್ರಾಮೀಣ ಪುದೇಶಗಳಲ್ಲಿ ವಿವಿಧ ವಸತಿ 
ಯೋಜನೆಗಳಡಿ ಫಲಾನುಭವಿಗಳ ವಾರ್ಷಿಕ ಆದಾಯ 
ಮಿತಿಯನ್ನು ರೂ.1.20 ಲಕ್ಷಗಳಿಗೆ ಪರಿಷ್ಕರಿಸುವ ಕುರಿತು 


ಆದರೆ ಬಿ.ಪಿ.ಎಲ್‌ ಪಡಿತರ 
ಹೊಂದಿರುವವರಿಗೆ ಆದಾಯ ದೃಢ 


ಪತ ವೀಡುವಾಗ ರೂಂಂ೦೦೦- 
ರೂ.1,10,000/- ರೂಗಳೆಂದು 
ನಮೂದಿಸಿದಲ್ಲಿ, ವಸತಿ 
ಯೋಜನೆಯ ಪ್ರಯೋಜನ 
ಪಡೆಯಲು ಸಾಧ್ಯವಾಗದಿರುವುದು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಈ ಬಗ್ಗೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು ? 


ಪ್ರಸ್ತಾವನೆಯು ಪರಿಶೀಲನೆಯಲ್ಲಿದೆ. 


ಸಂಖ್ಯೆ :ವಇ 36 ಹೆಚ್‌ಎಎಂ 2022 


RS ‘ 


(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


